ವ್‌ 


ಕರ್ನಾಟಿಕ ವಿಧಾನ ಪರಿಷತ್ತು 


'ಚುಕ್ಕ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ |242 
| ಸದಸ್ಯರ ಹೆಸರು [ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕೇತು) NE 
ಉತ್ತರಿಸಬೇಕಾದ ದಿನಾಂಕ | 14.12.2021 ONCE | 
ಉತ್ತರಿಸುವ ಸಚಿವರು ಗಣಿ ಮತ್ತು ಭೂವಿಜ್ಞಾನ ಹಾಗೂ ಮಹಿಳಾ 
| ಮತ್ತು ಮಕ್ಕಳ ಅಬಿವೃದ್ದಿ ಮತ್ತು 
ವಿಕಲಚೇತನರ, ಮರಿಯ ನಾಗರಿಕರ 
ಸಬಲೀಕರಣ ಸಚಿವರು. Nd 
KW ಪ್ರಶ್ನೆ [ ಉತ್ತರ |] 
ಸಂ' | MENS 
(ಅ) | ಮಂಡ್ಯ ಜಿಲ್ಲೆಯ |! ಈ ಕುರಿತು ಕರ್ನಾಟಕ ಉಪ ಖನಿಜ ರಿಯಾಯಿತಿ 
ಕೆ.ಆರ್‌.ಎಸ್‌. ಅಣೆಕಟ್ಟೆಯ | ನಿಯಮಗಳು, 1994 ರಲ್ಲಿ ಯಾವುದೇ 
ಸುರಕ್ಷತೆ ಸಂಬಂಧ ಎಷ್ಟು | ಉಲ್ಲೇಖವಿರುವುದಿಲ್ಲ. 


'ವಿಸೀರ್ಣದಲ್ಲಿ ಕ್ರಷರ್‌ / K | 
| ಗಣಿಗಾರಿಕೆ ದಿನಾ೦ಕ 17.10.2011 ರಂದು ಅಧ್ಯಕ್ಷರು, ಕಾಡಾ ಕಾವೇರಿ | 


| ನೀರಾವರಿ ಯೋಜನೆ, ಮೈಸೂರು ಇದರೊಂದಿಗೆ ನಡೆದ 

i ೨. | ಸಭೆಯ ನಿರ್ಣಯದ ಮೇರೆಗೆ ಕೆ.ಆರ್‌.ಎಸ್‌ ಅಣೆಕಟ್ಟೆಯ 

(ವಿವರ ಒದಗಿಸುವುದು) ‘| North Bank ವಿಂದ 5 &ಮೀೀ ವ್ಯಾಪ್ತಿಯಲ್ಲಿ ಈ 

ದಿನಾ೦ಕಕ್ಕಿಂತ ಮುಂಚಿತವಾಗಿ ಮಂಜೂರು 

' ಮಾಡಲಾಗಿದ್ದ 08 ಕಲ್ಲುಗಣಿ ಗುತ್ತಿಗೆಗಳನ್ನು ರದ್ದುಪಡಿಸಿ, 
| ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸಲಾಗಿತ್ತು. 


(ಆ) |ಈ ಸಂಬಂಧ ತಜ್ನರ 
ಸಮಿತಿ ರಚಿಸಲಾಗಿದೆ: ವಿಸ್ತೀರ್ಣದಲ್ಲಿ ಕ್ರಷರ್‌ / ಗಣಿಗಾರಿಕೆ ನಡೆಸಬಾರದೆಂದು 
|! ನಿಯಮ ರೂಪಿಸುವ ಕುರಿತು ಯಾವುದೇ ತಜ್ನರ 
| ಸಮಿತಿಯನ್ನು ರಚಿಸಲಾಗಿರುವುದಿಲ್ಲ. 
ಆದರೆ, ಕೇಂದ್ರ ಜಲ ಅಯೋಗ, ನವದೆಹಲಿ ರವರು 10 
| ವರ್ಷಗಳಿಗೊಮ್ಮೆ 10 ಮೀ. ಗಿಂತ ಎತ್ತರವಿರುವ ಅಧವಾ 
| 60 ಮಿಲಿಯನ್‌ ಘನ ಮೀಟರ್‌ಗಿಂತ ಹೆಚ್ಚು. ನೀರು 
| | ಶೇಖರಣಾ ಸಾಮರ್ಥ್ಯ ಹೊಂದಿರುವ ಅಣೆಕಟ್ಟುಗಳ 
ಸುರಕ್ಷತಾ ಪರಿಶೀಲನೆಗಾಗಿ ಅಂದರೆ ಕೆಆರ್‌ಎಸ್‌ ! 
ಅಣೆಕಟ್ಟು ಒಳಗೊಂಡಂತೆ ರಾಜ್ಯದಲ್ಲಿನ ಎಲ್ಲಾ ಭಾರಿ! 
| ಅಣೆಕಟ್ಟುಗಳ ಸುರಕ್ಷತಾ ಪರಿಶೀಲನಾ ದೃಷ್ಟಿಯಿಂದ 
| ಸರ್ಕಾರದ ಆದೇಶ ಸಂಖ್ಯೆ 10/55/CDM/99(p-1), ದಿನಾ೦ಕ 
| 13.09.2000 ರನ್ವಯ, ಅಣೆಕಟ್ಟು ಸುರಕ್ಷತಾ ಪರಿಶೀಲನಾ 
ಸವಿತ (Dam Safety Review Pancl (DSRP) woಬ ತಜ್ನರ | 
ಸಮಿತಿಯನ್ನು ರಚಿಸಲಾಗಿರುತ್ತದೆ. | 


ಯೆ 
@ | 
| 
೪ | 
ಪ! 
( 

SN 
qd | 
5 
2 

el 

edt | 
(6 ! 
2 
9) 

£ | 
O | 
91 
ಈ 

9h 
[E 


ಲ ll 


ಎ 


py 


ಖಿ 


ಸವನನತರ ಹಐವ ಬಾರಿ ಸದರಿ ಸಮಿತಿಯನ್ನು ಪುನರ್‌ | 
ರಚಿಸಲಾಗಿದ್ದು, ಇತ್ತೀಚಿಗೆ ಸದರಿ ೦5್ಣೌ ತಜ್ನರ ಸಮಿತಿಯನ್ನು 
ಕೇಂದ್ರ ಜಲ ಅಯೋಗದ "ಅಣೆಕಟ್ಟು ಸುರಕ್ಷತಾ ಪರಿಶೀಲನಾ 
' ಮಾರ್ಗಸೂಚಿಗಳು, 2018" ರ ಅನುಸಾರ ಪುನಃ ಪುನರ್‌ 
ರಚಿಸಲಾಗಿರುತ್ತದೆ. | 


ದಿನಾಂಕ 20.09.2018 ರಂದು ಕೃಷ್ಣರಾಜಸಾಗರ ಅಣೆಕಟ್ಟೆಯ 
ಪ್ರದೇಶದಲ್ಲಿ ಭಾರಿ ಶಬ್ದ ಉಂಟಾಗಿದ್ದರಿಂದ, ಈ ಕುರಿತು 
' ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ಮತ್ತು ನಿರ್ವಹಣಾ 6ಟಿಕ 
(Karnataka State Natural Disaster Monitoring Centre 
(KSNDMO ಇವರನ್ನು ಪರಿಶೀಲಿಸಿ ಮಾಹಿತಿ ನೀಡಲು ಕೋರಿದ್ದರ 
ಮೇರೆಗೆ KSNDMC ರವರು ಕೆ.ಆರ್‌ಎಸ್‌ ಅಣೆಕಟ್ಟೆ ಬಳಿ 
ಸ್ಥಾಪಿಸಿರುವ ಶಾಶ್ವತ ಭೂ ಕಂಪನ ಮಾಪನ ಕೇಂದ್ರದಿಂದ 10.5 
8.ಮೀ. ಔಯ dane ಹಾಗೂ ಬೇಬೆಬೆಟ್ಟದ ಕಾವಲು 
ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದ ಬ್ಲಾಸ್ಥಿ೦ಗ್‌ ಸಾಮಗಿಗಳನ್ನು 
' ಬಳಸಿ ಬ್ಲಾಸ್ಥಿಂಗ್‌ ಮಾಡಲಾಗಿರುವುದರಿಂದ ಭಾರಿ ಶಬ್ಧ 
ಉಂಟಾಗಿರುವುದಾಗಿ ಮತ್ತು ಭೂಕಂಪನ ಮಾಪನ ಕೇಂದ್ರದಲ್ಲಿ 
ಎರಡು ಕಾರಿ ಬ್ಲಾಸ್ಟ್‌ ಕಂಪನಿಗಳು ದಾಖಲೆಗೊಂಡಿರುವುದಾಗಿ 
| ವರದಿ ನೀಡಿರುತ್ತಾರೆ. 


ಮುಂದುವರೆದು, ಕೆಆರ್‌ಎಸ್‌ ಅಣೆಕಟ್ಟೆಯ ಸುರಕ್ಷತೆ ಬಗ್ಗೆ 
ಪರಿಶೀಲಿಸಿ ವರದಿ ಸಲ್ಲಿಸಲು ಕೋರಿದ್ದರ ಮೇರೆಗೆ ಪರಿಣಿತ! 
ಸಂಸ್ಥೆಗಳಾದ tional institute of Rock Mechanics (NIRM) 
| ಇವರು ಹಾಗೂ Central Water & Power Research Station 
(CWPRS) ಪುಣೆ ರವರು ಕ್ರಮವಾಗಿ ದಿನಾ೦ಕ 19.12.2018 ಮತ್ತು 
ದನಾಂಕ 11012019 ರಂದು ಕೆಆರ್‌ಸಾಗರ ಅಣೆಕಟ್ಟೆಯ 
| ಸತಮುತಲಿನ ಕಲ್ಲುಗಣಿಗಾರಿಕೆ ಕೇಂದ್ರಗಳಿಗೆ ಭೇಟಿ ನೀಡಿ ಸ್ಥಳ 
| ಪರಿಶೀಲನೆ ನಡೆಸಿ ಕಲ್ಲು ಗಣಿಗಾರಿಕೆಯಿಂದ ಆಗಬಹುದಾದ ಅಡ್ಡ ! 
ಪರಿಣಾಮಗಳನ್ನು ಅರಿಯಲು ಟ್ರಯಲ್‌ ಬ್ಲಾಸ್ಥಿಂಗ್‌ ನಡೆಸಿ 
ಹೆಚ್ಚುವರಿ ಅಧ್ಯಯನ ಕೈಗೊಳ್ಳುವ ಅವಶ್ಯವಿರುತ್ತದೆಂದು 
ತಿಳಿಸಿರುತ್ತಾರೆ. 

ಆದರೆ ಸ್ಮಳೀಯ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಟ್ರಯಲ್‌ 

ಬ್ಲಾಸ್ಥಿಂಗ್‌ ಸ್ಥಗಿತಗೊಳಿಸಿ, ಸದರಿ ವಿಷಯದ ಕುರಿತು ಕಾವೇರಿ 
ನೀರಾವರಿ ನಿಗಮದ ತಾಂತಿಕ ಉಪ ಸಮಿತಿ ಹಾಗೂ D೩ Safety 
| Review Panel ನ ಅಬಿಪ್ರಾಯ ಪಡೆದು ಮುಂದಿನ ಕ್ರಮ 
| ಕೈಗೊಳ್ಳುವಂತೆ ಸೂಚಿಸಲಾಗಿರುತ್ತದೆ. 

ಈ ಬಗ್ಗೆ Dam ‘Safety Review Pane! ವರದಿಯು ! 
ಕೆಳಕಂಡಂತಿದೆ: 
i All mining activity in a radius of about 25 kms around the dam 
site be banned until expert opinion is obtained through CWPRS 
or NIRM after proper on ground tests. Evolve specification for 
safe blasting in consultation with NIRM, that has a record of 
proven expertise on this subject. 


33 


> A comprehensive study being undertaken by CWPRS, Pune as 
part of investigation be allowed to be carried to obtain 
recommendations for regulation of blasting activities taking 
place surrounding KRS Dam. | 
58ರ ರವರ ಅಬಿಪ್ರಾಯದಂತೆ Cಗtral Water & Power 
Research Station (CWPRS) ಪುಣೆ ರವರನ್ನು ಸಂಪರ್ಕಿಸಲಾಗಿ, | 
ಸದರಿಯವರು ಈ ಕೆಳಕಂಡಂತೆ ಅಭಿಪ್ರಾಯಿಸಿರುತ್ತಾರೆ. | 


* To Assess the structural stability of the dam through 20/3D 
stress analysis by FEM of the existing dam by considering in situ 
physical properties of the Dam masonry and its foundation as! 
well as earthquake force as per latest BIS Guidelines (15:6512- | 
1984, 15:1893-2016 part 1, 15:1893-1984) 


* Report on tomography of the dam body for qualitative 
assessment of dam masonry. 


ನಿಗಮದ ತಾಂತಿಕ ಉಪ ಸಮಿತಿಯ ಅಭಿಪ್ರಾಯ: | 


ನಿಗಮದ ತಾಂತ್ರಿಕ ಉಪ ಸಮಿತಿಯ 111ನೇ ಸಭೆಯಲ್ಲಿ CSIR- | 
CIMFR ರವರಿಂದ i Bt ಅಧ್ಯಯನ ಕೈಗೊಳ್ಳಲು 
ಸೂಚಿಸಲಾಗಿರುತ್ತದೆ. 


ದಿನಾಂಕ 22.07.2021 ರಂದು ನಡೆದ ನಿಗಮದ ಮಂಡಳಿಯ 
73ನೇ ಸಭೆಯಲ್ಲಿ ಕೃಷ್ಣರಾಜಸಾಗರ ಅಣೆಕಟ್ಟೆಯ ಸದ್ಯಕ್ಕೆ ಕೆಆರ್‌ 
' ಎಸ್‌ ಅಣೆಕಟ್ಟೆಯ ವ್ಯಾಪ್ತಿಯಲ್ಲಿ ಪ್ರಾಯೋಗಿಕ ಬ್ಲಾಸ್ಟಿಂಗ್‌ 
ಪ್ರಸ್ತಾವನೆಯನ್ನು ಮುಂದೂಡಿಸಿದ್ದು, Tomography ಮತ್ತು 
Geophysical ಅಧ್ಯಯನವನ್ನು ಮಾತ್ರ ಕೈಗೊಳ್ಳುವಂತೆ 
ಅನುಮೋದನೆ ನೀಡಿರುತ್ತದೆ. 


ದಿನಾಂಕ 10.08.2021 ರಂದು ಅಣೆಕಟ್ಟೆಯ Tomography of 
| dam & geophysical ಆಧ್ಯಯನ ಕಾರ್ಯವನ್ನು ತುರ್ತು | 
ಕಾಮಗಾರಿ ಎಂದು ಘೋಷಿಸಲಾಗಿದೆ. ಅದರನ್ಪ್ವಯ, ಕೆಆರ್‌ಎಸ್‌ 
| ಅಣೆಕಟ್ಟೆಯ Tomography of dam body & geophysical 
| ಅಧ್ಯಯನವನ್ನು ಕೈಗೊಳ್ಳಲು M/s PARSAN Overseas Pvt. Ltd | 
ಇವರಿಗೆ ವಹಿಸಲಾಗಿ, ದಿನಾ೦ಕ 30.10.2021 ರಂದು ಅಧ್ಯಯನವು 

ಪೂರ್ಣಗೊಂಡಿದ್ದು, ವರದಿಯನ್ನು ನಿರೀಕ್ಷಿಸಲಾಗಿದೆ. 


| ಸಮಿತಿಯ ಆಯೋಗದ "ಅಣೆಕಟ್ಟು ಸುರಕ್ಷತಾ ಪರಿಶೀಲನಾ 


ಹಾಗಿದ್ದಲ್ಲಿ ಸದರಿ ರಾಜ್ಯದ ಭಾರಿ ಅಣೆಕಟ್ಟುಗಳ ಪರಿಶೀಲನೆಗಾಗಿ ಕೇ೦ದ್ರ ಜಲ! 


ರೂಪುರೇಷೆಗಳೇನು: | ಮಾರ್ಗಸೂಚಿಗಳು, 2018ರ ಅನುಸಾರ ದಿನಾ೦ಕ 12.08.2021ರ 
| ಅದೇಶದಂತೆ ಪುನರ್‌ ರಚಿಸಲಾಗಿರುವ Dam safety Review Panel 
' (DSRP) ಯ ತಜ್ನರ ಸಮಿತಿಯು ಈ ಕೆಳಕಂಡ ರೂಪುರೇಷಗಳನ್ನು | 
ಒಳಗೊಂಡಿರುತ್ತದೆ. 


Wy. 


ಘಜ್ಯದ 1 ಮೀ. ಗಿಂತ ಎತ್ತರವಿರುವ ವಷಕಟ್ಟುಗಳ ಅಥವಾ | 
60 ಮಿಲಿಯನ್‌ ಘನ ಮೀೀಟರ್‌ಗಿಂತ ಹೆಚ್ಚು ವೀರು ಶೇಖರಣಾ 
ಸಾಮರ್ಥ್ಯ ಹೊಂದಿರುವ ಅಣೆಕಟ್ಟುಗಳ ಸುರಕ್ಷತೆಯನ್ನು | 


ಪರಿಶೀಲಿಸುವುದು. 


° ರಾಜ್ಯದ ರಾಷ್ಟೀಯ ಪ್ರಾಮುಖ್ಯತೆಯ ಅಣೆಕಟ್ಟುಗಳನ್ನು 10 
ವರ್ಷಗಳಿಗೊಮ್ಮೆ ಫರಿಶೀಲನೆ ನಡೆಸಿ ವರದಿ ತಯಾರಿಸಿ ತಜ್ನರ | 
ಸಮಿತಿಯ ಅಧ್ಯಕ್ಷರು ಪರಿವೀಕ್ಷಣಾ ವರದಿಯನು 
ಅಂತಿಮಗೊಳಿಸಿ ಸದರಿ ಪರಿಶೀಲನೆಯಲ್ಲಿ ಬಾಗವಹಿಸಿದ 
ತಮ್ಮ ಹಾಗೂ ಸದಸ್ಯರುಗಳ ಸಹಿಯೊಂದಿಗೆ ಕಾರ್ಯದರ್ಶಿ, 
ಜಲಸಂನೂಲ ಇಲಾಖೆ ಇವರಿಗೆ ಕಳುಯಿಸಿ ಪ್ರತಿಯನು 
ನಿರ್ದೇಶಕರು, ಕರ್ನಾಟಕ ಇಂಜಿನಿಯರಿಂಗ್‌ ಸಂಶೋಧನಾ 
ಕೇಂದ್ರ, ಕೇಆರ್‌ ಸಾಗರ ಮತ್ತು ಪುಧಾನ ಇಂಜಿನಿಯರ್‌, 
ಜಲಸಂಪನೂಲ ಅಬಿವೃದ್ದಿ ಸಂಸ್ಥೆ, ಬೆಂಗಳೂರು ಹಾಗೂ | 
ಸಂಬಂಧಪಟ್ಟಿ ಮುಖ್ಯ ಇಂಜಿನಿಯರ್‌ ರವರಿಗೆ | 


ಕಳುಹಿಸುವುದು. 


! 
(ಈ) 


ವನ ಸಮಿತಿಯು ! 


ವರದಿ ನೀಡಿದ್ದಲ್ಲಿ 
ವರದಿಯ 
ವಿವರಗಳನ್ನು 
ಒದಗಿಸುವುದು? 


| 
\ 
| 


A. Downstream Face: 
1. The profile of the dam is undulating presenting a look 


bulging and depressions on the surface. Hence, it is necessary 
to develop cross section of the dam as existing and compare 
the same with the design section of the dam and to confirm its 


adequacy from structural stability. 


2. Leakages are seen in different portions ON the downstream | 
face in the reach from right abutment to the boating pond. Is 
addition, growth of vegetation is seen in the joints at different | 
places in the entire right bank reach of the dam upto boating 


pond. It is necessary to clear the joints of all vegetation. 


|3. In addition lime leaching has occurred as seen On 


downstream face of the dam, 


4 is also seen that joints in the masonry have opened 
sufficiently due to erosion of the pointing material. The same 
needs to be rectified by deep pointing using pressure 


grouting. 


Dam Safety Review Panel (DSRP) ತಜ್ನರ ಸಮಿತಿಯು ದಿನಾ೦ಕ | 
21.05.2014 ನಿಂದ 22.05.2014 ವರೆಗೆ ಕೃಷ್ಣರಾಜಸಾಗರ 
ಲಾಶಯವನ್ನು ಪರಿವೀಕ್ಷಣೆ ನಡಸಿ ವರದಿಯನ್ನು 
| ಸಲ್ಲಿಸಿರುತ್ತಾರೆ. 
ಸದರಿ ವರದಿಯಲ್ಲಿ ಆರ್‌ಎಸ್‌ ಅಣೆಕಟ್ಟೆಯ ಕುರಿತು 
| ಪ್ರಮುಖವಾಗಿ ಈ ಕಳಸಕಾಣಿಸಿದ ಸಲಹೆಗಳನ್ನು ವೀಡಿರುತ್ತಾರೆ. 


| |. Main Dam: 


the | 


of | 


5 


WS 


| 
| 


B. 


2 
a) 


Upstream Face: The upstream faces generally appears in good 
condition except in few places below + 100 ft level near Vishwaraiah 
Canal. 


‘Il. surplussing Arrangements (Waste weir sluice), Gates and hoists 
1. 


The apron floor provided on the downstream of + 106 sluices has 
scoured at about 75 m downstream of steps. 
Sluice at + 106. 
It is generally seen that the filling in the construction joints 
between panels has been eroded requiring repairs. 


b) Abutment rocks below sluice bays 1 to 8 of + 106 ft level have 


c) 


3) 


is reported to be clear devoid of fines. 


scoured requiring protection. 

The pointing provided in the joints in apron floor below sluice 
bays 30-34 has been eroded for a length of 25 m requiring repairs. 
There is an opening of size 3m x 2m in the masonry constructed 


connecting rock islands existing below bay No. 40, which should 


be closed to prevent possible cross flows. 

There is a sudden drop of about 7 to 8 m existing at the end of 
the apron provided in the sluice bays of sluice at + 106 ft which is 
left unprotected. However, the condition of the rocky below the 
drop is sound, although some water pools are formed here and 
there. 


Lower tier of sluice gates provided at + 103 level are operative. 


The upper tier gates 48 numbers in the sluice at + 114 ft which are 
designed as stony gates are not operable probably due to not 
having been operated for a long time and some movable 
components getting jammed. Hence it is suggested that these gates 


may also be replaced with new vertical lift fixed wheel steel gates as 


done for + 80 level sluices. 


All the 16 numbers of sluice gates at + 80 ft have been replaced by | 


new gates during 2011 and are functioning satisfactorily. 


It is observed that in respect of the majority of the gates provided in 
the sluices for discharging floods, these have rusted. It is necessary 
to repaint them after sand blasting and applying epoxy paint over 
primer coat as per standards. Some of the gate parts are also bent 
and they need by rectified to ensure trouble free operation. 


. Irrigation outlet sluices and scouring sluices. 


It is informed by project engineers that few water jets appear in the 
area on the left bank of Vishwaraiah Canal immediately downstream 
of toe of dam when water level in the reservoir reaches + 100 ft and 
above. The path for development of these water jets needs to be 
determined and measures like pressure grouting need to be taken 
to prevent development of jets. The water issuing in the form of jets 


I] 


6 


ಈ 


ನ 


್ಯ The right side guide wall provided for scouring sluices at + 50ft 
level has collapsed and damaged for a length of about 100 m 
requiring repairs. 

> ಮೇಲಿನ Dam Safety Review Panel (DSRP) ತಜ್ನರ | 

| ಸಲಹೆಗಳನ್ನ್ವಯ ಹಂತ ಹಂತವಾಗಿ ಸುರಕ್ಷತಾ | 

| ಕಾಮಗಾರಿಗಳನ್ನು ಕೈಗೊಂಡಿದ್ದು, Grouting and Pointing | 
ಕಾಮಗಾರಿಗಳನ್ನು ಕೈಗೊಂಡು ಪೂರ್ಣಗೊಳಿಸಲಾಗಿರುತ್ತದೆ 
' ಹಾಗೂ 136 ಗೇಮಿಗಳ ಬದಲಾವಣೆ ಕಾಮಗಾರಿ 
| ಪ್ರಗತಿಯಲ್ಲಿರುತ್ತದೆ. ki 


LO 


ಸ೦ಖ್ಯೆ ಸಿಐ 605 ಎ೦ಎಂ೦ಎನ್‌ 2021 


(ಆ(ತಾರ್‌ ಹಾಲಪ್ಪ ಬಸಪ್ಪ) 
ಗಣಿ ಮತ್ತು ಭೂವಿಜ್ಞಾನ ಹಾಗೂ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು 
ವಿಕಲಚೇತನರ, ಹಿರಿಯ ನಾಗರಿಕರ 
ಸಬಲೀಕರಣ ಸಚಿವರು. 


